ಕರ್ನಾಟಕ ವಿಧಾನ ಪರಿಷತ್‌ 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 21 (143) 

ಸದಸ್ಯರ ಹೆಸರು : ಶ್ರೀ ಆರ್‌. ಧರ್ಮಸೇನ (ಸಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ : 13-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 

[ಕ್ರ ಪ್ರಶ್ನೆ ಉತ್ತರ 1 

ಸಂ 
ಅ. [ಇತೀಚೆಗೆ ಖಾಸಗಿ ಶಾಲೆಗಳಿಗಿಂತ 
ಸರ್ಕಾರಿ ಶಾಲೆಗಳಿಗೆ ತಮ್ಮ 
ಮಕ್ಕಳನ್ನು ಸೇರಿಸಲು ಪೋಷಕರು ಸಿಜೆ 
ಆಸಕ್ತಿ ವಹಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೆ; 

ಆ: | ಬಂದಿದಲ್ಲಿ ಸರ್ಕಾರಿ `ತಾಲೆಗಳ]* 2019-0 ಹಾಗೂ 202021ನೇ ಸಾಲುಗಳಲ್ಲಿ 2400 
ಗುಣಮಟ್ಟವನ್ನು ಹೆಚ್ಚಿಸಲು | ಶಾಲೆಗಳಲ್ಲಿ ಹಾಲಿ ಇರುವ ಕನ್ನಡ ಮಾಧ್ಯಮದ ಜೊತೆಗೆ 
ಸರ್ಕಾರ ಕೈಗೊಂಡಿರುವ ದ್ವಿಭಾಷಾ ಮಾದರಿಯಲ್ಲಿ (ಕನ್ನಡ-ಆಂಗ್ಗ ಮತ್ತು ಉರ್ದು- 
ಕ್ರಮಗಳೇನು; ಆಂಗ್ಲ) ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. ಸದರಿ 


ಶಾಲೆಗಳಲ್ಲಿ ತರಗತಿಗಳನ್ನು ನಿರ್ವಹಿಸಲು ಎಲ್ಲಾ ಶಿಕ್ಷಕರಿಗೆ 
EMTIP (English Medium Teachers Induction 
Programme) ತರಬೇತಿಯನ್ನು ಹಂತ ಹಂತವಾಗಿ(ತರಗತಿ 
12,3 ನೀಡಲಾಗಿದೆ. ಈ ತರಗತಿಗಳಲ್ಲಿ ಸಮರ್ಪಕವಾಗಿ 


ಕಲಿಕೆಯನ್ನು ನಿರ್ವಹಿಸಲು ಶಿಕ್ಷಕರಿಗೆ ಕೈಪಿಡಿ, 
ಪಾಠೋಪಕರಣಗಳು ಹಾಗೂ ಮಾರ್ಗದರ್ಶನವನ್ನು 
ಸತತವಾಗಿ ನೀಡಲಾಗುತ್ತಿದೆ. 


2021-22ನೇ ಸಾಲಿನಲ್ಲಿ 9 ಮತ್ತು 10ನೇ ತರಗತಿಯನ್ನು 
ಬೋಧಿಸುತ್ತಿರುವ 59,105 ಪ್ರೌಢ ಶಾಲಾ ಶಿಕ್ಷಕರಿಗೆ SERT 
ವತಿಯಿಂದ ಆನ್‌ಲೈನ್‌ ಮೂಲಕ ನಿಷ್ಠಾ 20 
ತರಬೇತಿಯನ್ನು ನೀಡಲಾಗುತ್ತಿದೆ. 

2021-22ನೇ ಸಾಲಿನಲ್ಲಿ 1 ರಿಂದ 5ನೇ ತರಗತಿ 
ಬೋಧಿಸುತ್ತಿರುವ 65,430 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 
DSERT ವತಿಯಿಂದ ಆನ್‌ಲೈನ್‌ ಮೂಲಕ ನಿಷ್ಮಾ 
3.0(ಮೂಲ ಭಾಷಾ ಹಾಗೂ ಸಂಖ್ಯಾಜ್ಞಾನ - ೯!) 
ತರಬೇತಿಯನ್ನು ನೀಡಲಾಗುತ್ತಿದೆ. 

ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗುವಂತೆ 
ಪರ್ಯಾಯ ಶೈಕ್ಷಣಿಕ ಯೋಜನೆಯನ್ನು ಇಲಾಖೆಯಿಂದ 
ಶಿಕ್ಷಕರಿಗೆ ನೀಡಲಾಗಿದೆ. 

ಮಕಳಿಗೆ ಓದುವ ಹವ್ಯಾಸವನ್ನು ಉತ್ತಮ ಪಡಿಸಲು 
ರಾಜ್ಯದ 9008 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 
ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 
ವಿದ್ಯಾರ್ಥಿಗಳಿಗೆ ಆನ್‌ಲೈನ್‌ ಬೋಧನೆಯನ್ನು 


ಕೈಗೊಳ್ಳಲಾಗಿದೆ. 
2018-19ನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ | 
ಆಯ್ದ ಪ್ರೌಢ ಶಾಲೆಗಳಿಗೆ 261 ಗಣಿತ ಕಿಟ್‌ಗಳನ್ನು | 
ಸರಬರಾಜು ಮಾಡಲಾಗಿದೆ. | 
ಕೆ.ಪಿ.ಎಸ್‌. ಶಾಲೆಗಳಲ್ಲಿನ ಮೂಲಭೂತ ಸೌಲಭ್ಯವೃದ್ಧಿಗಾಗಿ 
2020-21ನೇ ಸಾಲಿನಲ್ಲಿ 50 ಶಾಲೆಗಳು ಮತ್ತು 2021-22ನೇ 
ಸಾಲಿಗೆ 50 ಶಾಲೆಗಳಿಗೆ ತಲಾ 2 ಕೋಟಿ ರೂಗಳನ್ನು 
ಬಿಡುಗಡೆ ಮಾಡಲಾಗಿದೆ ಮತ್ತು ಕಾಮಗಾರಿಗಳು 
ಪ್ರಗತಿಯಲ್ಲಿದೆ. | 
ಟ್ಯಾಲ್ಡ್‌ ಯೋಜನೆಯಡಿ 4687 ಸರ್ಕಾರಿ ಪ್ರೌಡ ಶಾಲೆಗಳಿಗೆ 
ಲ್ಯಾಪ್‌ಟಾಪ್‌ ಮತ್ತು ಪ್ರೊಜೆಕ್ಕರ್‌ಗಳನ್ನು ಹಾಗೂ 3218 
ಸರ್ಕಾರಿ ಪೌಢ ಶಾಲೆಗಳಿಗೆ ಕಂಪ್ಯೂಟಿರ್‌ಗಳನ್ನು 
ಒದಗಿಸಲಾಗಿದೆ | 
DSERT ವತಿಯಿಂದ ಟ್ಯಾಲ್ಡ್‌ ಯೋಜನೆಯಡಿ ಸರ್ಕಾರಿ 
ಪ್ರೌಢ ಶಾಲಾ ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತಿದೆ. ಹಾಗೂ | 
ಪ್ರೌಢ ಶಾಲಾ ಹಂತದಲ್ಲಿ ಶಿಕ್ಷಕರ ಅಗತ್ಯತೆ ಆಧರಿಸಿ 
ತರಬೇತಿಯೊಂದಿಗೆ ತಂತ್ರಜ್ನಾನ ಆಧಾರಿತ ಕೌಶಲ್ಯಕ್ಕೆ 
ಒತ್ತುನೀಡಲಾಗಿದೆ. 

DSERT ವತಿಯಿಂದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ 


ಶಾಲೆಗಳ ಎಸ್‌.ಡಿ.ಎಂ.ಸಿ. ಸದಸ್ಯರಿಗೆ ತರಬೇತಿ 
ನೀಡಲಾಗುತ್ತಿದೆ. 
ಇ. | ಅನೇಕ ಸರ್ಕಾರಿ ಶಾಲೆಗಳು ಹಳೆಯ 
| ಶಿಥಿಲವಾದ ಕಟ್ಟಡಗಳಲ್ಲಿ | 2021-22ನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಡಿ | 
ನಡೆಯುತ್ತಿದ್ದು ಇದರಿಂದ ಮಕಳು | ಶಿಧಿಲಾವಸ್ಮೆಯಲ್ಲಿರುವ ಶಾಲೆಗಳನ್ನು ದುರಸ್ಥಿ ಮಾಡಲು | 
ಮತ್ತು ಉಪಾಧ್ಯಾಯರು ಅಪಾಯದ | ಕ್ರಮಕ್ಕೆಗೊಳಲಾಗುತ್ತಿದೆ. 
ಸ್ಥಿತಿಯಲ್ಲಿರುವುದರಿಂದ ಇದರ 
ದುರಸ್ತಿ ಕಾರ್ಯವನ್ನು | 1. ರಾಜ್ಯವಲಯ ಮುಂದುವರೆದ ಯೋಜನೆಯಡಿ. 
ಸಮರೋಪಾದಿಯಲ್ಲಿ ಮಾಡಲು |2. ವಿಶೇಷ ಅಭಿವೃದ್ದಿ ಯೋಜನೆಯಡಿ (DP) 
ಕ್ರಮ ಕೈಗೂಳಲಾಗುವುದೇ; 3. ಗ್ರಾಮೀಣ ಮೂಲ ಸೌಕರ್ಯಾಭಿವೃದ್ದಿ ನಿಧಿಯಡಿ. 
| 4. ಅನುಸೂಚಿತ ಜಾತಿಗಳ ಉಪಹಂಚಿಕೆ ಮತ್ತು ಬುಡಕಟ್ಟು 
|] 5, ನರೇಗಾ ಒಗೂಡಿಸುವಿಕೆ ಮೂಲಕ. | 
| 6. ಜಿಲ್ಲಾ ವಿಪತ್ತು ನಿರ್ವಹಣೆ ನಿಧಿಯಡಿ ಸರ್ಕಾರಿ ಶಾಲಾ 
| ಕಟ್ಟಡಗಳ ದುರಸ್ಥಿ ಮಾಡಲಾಗುತ್ತಿದೆ. 
— ಯಿ 
ಈ. | ಸರ್ಕಾರಿ ಶಾಲೆಗಳಲ್ಲಿ | ಮಾನ್ಯ ಮುಖ್ಯಮಂತಿಗಳು ಘೋಷಿಸಿರುವ 5000 ಹುದ್ದೆಗಳ 
ಉಪಾಧ್ಯಾಯರ ಕೊರತೆ ಇಲ್ಲದಂತೆ | ನೇಮಕಾತಿ ಬಗ್ಗೆ ಆರ್ಥಿಕ ಇಲಾಖೆಯು ಅನುಮೋದನೆ 
ಉತ್ತಮ ಉಪಾಧ್ಯಾಯರ | ವೀಡಿದ್ದು ಶೀಘ್ರ ಅಧಿಸೂಚನೆ ಹೊರಡಿಸಲು 
aie. ಎ | ಕಮವಹಿಸಲಾಗುವುದು. ಉಳಿದ 20313 ಹುದೆಗಳನ್ನು 
ಸನಾ ಯಾವ | ಸಲ್ಯಾಣ ಕರ್ನಾಟಕದ 6129 ಹಾಗೂ ಇನ್ನಿತರೆ ಜಿಲ್ಲೆಗಳ 
ಮಾಡಲಾಗುವುದು) 14684) ಭರ್ತಿ ಮಾಡುವ ಸಂಬಂಧ ಪ್ರಸ್ತಾವನೆಯು ಆರ್ಥಿಕ 


ಇಲಾಖೆಯ ಪರಿಶೀಲನೆಯಲ್ಲಿದೆ. 
Kh 


[NE 


T 


ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಒಟ್ಟು ಖಾಲಿ ಇರುವ 5500 | 
(ಕಲ್ಯಾಣ ಕರ್ನಾಟಕದ 1762 ಇನ್ನಿತರೆ ಜಿಲ್ಲೆಗಳ 3,738 
ಹುದ್ದೆಗಳು) ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಆರ್ಥಿಕ 
ಇಲಾಖೆಯ ಪರಿಶೀಲನೆಯಲ್ಲಿದೆ. 


ಸಂಖ್ಯೆ: ಇಪಿ 47 ಪಿಎ೦ಎ 2021 


( 
ಪ್ರಾಥವಿಕಕ್‌'ಮತ್ತು ಪ್ರೌಢಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


